ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತು 


550 
ಸದಸ್ಯರ ಹೆಸರು ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. 
05-02-2021. 


ಉತ್ತರಿಸುವ ದಿನಾಂಕ 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

ಕ್ರಸಂ ಪ್ನೆ | ಉತ್ತರ 

ಈ) ದಾರವಾಡ, ಗದಗ, ಹಾವೇರಿ | ಧಾರವಾಡ `` ಜಿಲ್ಲೆ`''ವ್ಯಾಸ್ತಿಯಲ್ಲಿ'`' ಬರುವ 144 ಗ್ರಾಮ 
ಜಿಲ್ಲೆಯಲ್ಲಿ ಬರುವ ಗ್ರಾಮ | ಪಂಚಾಯತಿಗಳು ಸ್ಫಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. 
ಪಂಚಾಯಿತಿಗಳಲ್ಲಿ ಎಷ್ಟು ಪಂಚಾಯಿತಿ | ಮ 
ಕಛೇರಿಗಳು ಸ್ಥಂತ ಕಟ್ಟಡಗಳಲ್ಲಿ ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ 2 ಗ್ರ 
| ಕಾರ್ಯನಿರ್ವಹಿಸುತ್ತಿವೆ; ಪಂಚಾಯತಿಗಳಲ್ಲಿ 95 ಗ್ರಾಮ ಪಂಚಾಯತಿಗಳು ಸ್ಥಂತ 


ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇನ್ನುಳಿದ 27 ಗ್ರಾಮ 
ಪಂಚಾಯತಿಗಳು ಇತರೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಹಾವೇರಿ ' ಜಿಲ್ಲೆ ವ್ಯಾಪ್ತಿಯಲ್ಲಿ. ಬರುವ 223 ಗ್ರಾಮ 
ಪಂಚಾಯತಿಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


(ಆ) 


18 ರಾಕಾ ಮಾ| 


ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ 
ಕಛೇರಿಗಳ ಕಟ್ಟಡಗಳ ನಿರ್ಮಾಣ 
ಮಾಡಲು ಬಿಡುಗಡೆಯಾದ 


ಅನುದಾನದ ಮೊತ್ತವೆಷ್ಟು 


ಧಾರವಾಡ ಜಿಲ್ಲೆಗೆ ಗ್ರಾಮ `ಪಂಚಾಯತಿ"`ಕಛೇರಿ” ಕಟ್ಟಡ 
ನಿರ್ಮಾಣಕ್ಕಾಗಿ ರೂ. 54.00 ಲಕ್ಷಗಳು, ಗದಗ ಜಿಲ್ಲೆಗೆ 
ರೂ.50.00. "ಲಕ್ಷಗಳು ಮತ್ತು ಹಾವೇರಿ "ಜಿಲ್ಲೆಗೆ 205.11 ಲಕ್ಷಗಳ 
ಅನುದಾನ ಬಿಡುಗಡೆಯಾಗಿರುತ್ತದೆ. 


(ಇ) 


ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯ 
ನಿರ್ವಹಣೆ ಮಾಡುತ್ತಿರುವ ಕಟ್ಟಡಗಳಲ್ಲಿ 
ಸ್ಥಂತ ಕಟ್ಟಡಗಳ ನಿರ್ಮಾಣ ಮಾಡಲು 
ಕೈಗೊಂಡಿರುವ ಕ್ರಮಗಳೇನು? 


ಹೌಸದಾಗಿ`ರಣನೆಯಾದ'ಗ್ರಾಮ ಪಂಚಾಯತಿ ಕಛೇರಿಗೆ" ರೂ 
40.00 ಲಕ್ಷಗಳ ಅಂಬಾಜು ವೆಚ್ಚದಲ್ಲಿ ಕಟ್ಟಡಗಳನ್ನು ನಿರ್ಮಿಸಲು 
ಉದ್ದೇಶಿಸಲಾಗಿದ್ದು ಈ: ಪೈಕಿ ಸರ್ಕಾರದ ಅನುದಾನ 
ರೂ.20.00 ಲಕ್ಷ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ 
ಖಾತರಿ ಯೋಜನೆಯಲ್ಲಿ ಕೈಗೊಳ್ಳುವ ರಾಜೀವ ಗಾಂಧಿ ಸೇವಾ 
ಕೇಂದ್ರ ' ನಿರ್ಮಾಣ ಮಾಡಲು ಮೀಸಲಿಟ್ಟಿರುವ ಅನುದಾನ 
ರೂ.16.25 ಲಕ್ಷ: ಹಾಗೂ 1415ನೇ ಹಣಕಾಸು ಯೋಜನೆ 
ಅಥವಾ ಗ್ರಾಮ ಪಂಚಾಯತಿಗಳ. ಇನ್ನಿತರೆ ಅನುದಾನದಡಿ 
ಉಳಿಕೆಯಾಗಿರುವ ರೂ.3.75 ಲಕ್ಷಗಳನ್ನು ಬಳಸಿಕೊಳ್ಳಲು 
ನಿರ್ಧರಿಸಲಾಗಿರುತ್ತದೆ. 


BS ಬ್ರಿ ಳಿ 


(ೆ.ಎಸ್‌: ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ, ಮತ್ತು ಪಂ 
" AS 


